ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1376 

ಸದಸ್ಯರ ಹೆಸರು : ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 24-12-2021. 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಸೂರಬ ತಾಲ್ಲೂಕು, ಗುಡವಿ ಗ್ರಾಮ 
ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ 
ನಮೂನೆ-1ರಲ್ಲಿ  ವಿಂಗಡಿಸಿರುವಂತೆ, 
ಸರ್ಕಾರಿ ಅಧೀನದಲ್ಲಿರುವ ಭೂಮಿ 
ಎಷ್ಟು (ವಿವರ ನೀಡುವುದು) 


ಸೊರಬ`ತಾಲ್ಲೂಕು, `'ಗುಡವಿ`"ಗ್ರಾಮ ಪೆಂಜಾಯಿತಿ ವ್ಯಾಪ್ತಿಯಲ್ಲಿ 
ಸರ್ಕಾರಿ ಅಧೀನದಲ್ಲಿ 4254.09 ವಿಸ್ಲೀರ್ಣದ ಭೂಮಿ 
ಇರುತ್ತದೆ. 


ಗುಡವಿ ಗಾಮ 


ಸದರಿ ಪಂಜಾಯಿತಿ ವ್ಯಾಪ್ತಿಯಲ್ಲಿರುವ D 
ಕೆರೆಗಳು-32. 


ಒಟ್ಟು ಕೆರೆಗಳು ಎಷ್ಟು ಕಳೆದ 3 
ವರ್ಷಗಳಲ್ಲಿ ಕೆರೆ ಅಭಿವೃದ್ಧಿಗೆ ಒಟ್ಟು 
ಎಷ್ಟು ಹಣ ಮೀಸಲಿಡಲಾಗಿದೆ; ಮತ್ತು 
ಖರ್ಚಾದ ಅನುದಾನವೆಷ್ಟು (ಅಂಕಿ- 
ಅಂಶಗಳೊಂದಿಗೆ ವಿವರ ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟ ಒಟ್ಟು 
ರೂ.1,69,70,000/-ಗಳು, 


0 
el 
ಪ: 


ಖರ್ಚಾದ ಅನುದಾನ ರೂ.73,40,867/- ಗಳು. 


ಸೂರಬ ತಾಲ್ಲೂಕು ಗುಡವಿ ಗ್ರಾಮ 
ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ 
ವ್ಯಕ್ತಿಗಳಿಂದ ಕೆರೆ 
ಒತ್ತುವರಿಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
3 ಕುರಿತಂತೆ ಕೈಗೊಂಡ 
ಕ್ರಮಗಳೇನು? (ವಿವರ ನೀಡುವುದು) 


ಸೂರಬ ತಾಲ್ಲೂಕು ಗುಡಿವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 
ಖಾಸಗಿ ವ್ಯಕ್ತಿಗಳಿಂದ ಕೆರೆ ಒತ್ತುವರಿಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿರುತ್ತದೆ. 


ತ್ಯಾವಗೋಡು ಗ್ರಾಮದ ಸ.ನಂ.19 ಮತ್ತು 54ರ ಕೆರೆ ಸರ್ವೆ 
ಮಾಡಲಾಗಿದ್ದು, ಒತ್ತುವರಿದಾರರ ಬೆಳೆ ಕಟಾವಿನ ನಂತರ 
ಒತ್ತುವರಿ ತೆರವುಗೊಳಿಸಲಾಗುವುದು. 


ವ pi ದಾ ನಾ ಎಮೂಾಎವ] 


ಸಂಖ್ಯೆ: ಗ್ರಾಅಪ 455 ಗ್ರಾಪಂಅ 2021 ಸ್ಸ 


(ಕೆ.ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಸಚಿವರು. 
(a) Ff) 


